ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ. ದಿನಾಂಕ ೨1ನೇ ಮಾರ್ಚ್‌. ೨೦16 
(ಸಮಯ: ಬೆಳಗ್ಗೆ 1.೦೦ ಗ೦ಟೆ) 


| "ಸಂತಾಪ ಸೂಚನೆ | 
| 2 ಪ್ರಶ್ನೋತ್ತರ | 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಐದನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಐದನೇ ಪಟ್ಟ 


| 3.ವಿತ್ತೀಯ ಕಾರ್ಯಕಲಾಪಗಳು J 


“2೦16-17ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ”. 


[_4.ಶಾಸನ ರಚನೆ ] 


1. ವಿಧೇಯಕಗಳನ್ನು ಹಿಂಪಡೆಯುವುದು 


1. ಕರ್ನಾಟಕ ಕಾಕಂಜ ನಿಯಂತ್ರಣ ವಿಧೇಯಕ, 2೦14. 
ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ (ಅಬಕಾರಿ ಮತ್ತು ಮುಜರಾಲು ಸಚಿವರು) ಅವರು:- 


೨೦14ನೇ ಸಾಅನ ಕರ್ನಾಟಕ ಕಾಕಂಬ ನಿಯಂತ್ರಣ ವಿಧೇಯಕವನ್ನು 
ಹಿಂಪಡೆಯಲು ಅನುಮತಿ ಕೋರುವುದು. 


ದೇ ಈ; 


( 5. ಗಮನ ಸೆಳೆಯುವ ಸೂಚನೆಗಳು ] 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು - ಶ್ರೀನಿವಾಸಪುರ ಪಟ್ಟಣಕ್ಕೆ ಬೈಪಾಸ್‌ 
ರಸೆ ನಿರ್ಮಿಸಲು ಅನುಮೋದನೆಯಾಗಿದ್ದರೂ ಈವರೆವಿಗೂ ನಿರ್ಮಾಣ 
ಕಾಮಗಾರಿಗಳನ್ನು ಆರಂಭಸದಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ 28 ಜ್ರ 


. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ಲಿಯಲ್ಲರುವ ಅಮೃತಾಪುರ  ಹೋಬಳಯ ನಾಡ ಕಛೇರಿಯನ್ನು 
ಹುಣಸಘಟ್ಟದಲ್ಲಯೇ ಮುಂದುವರೆಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

, ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ತಾಲ್ಲೂಕು. ಗೊರೂರು ಗ್ರಾಮದಲ್ಲ 
ಹೇಮಾವತಿ ಜಲಾಶಯ ಯೋಜನೆಯ ನೌಕರರ ಹಿತದೃಷ್ಟಿಯಿಂದ ಆರೋಗ್ಯ 
ಇಲಾಖೆಯುಂದ ಸ್ಥಾಪಿಸಲಾಗಿದ್ದ ಪ್ರಾಥಮಿಕ ಆರೋಗ್ಯ ಘಟಕವು 
ನಿರುಪ ಯುಕ್ಷವಾಗಿರುವುದರಿಂದ ಸದರಿ ಪ ಪ್ರಾಥಮಿಕ ಆರೋಗ್ಯ ಘಟಕವನ್ನು ಕಟ್ಟಾಯ 
ಗ್ರಾಮದಲ್ಲ ಸ್ಥಾಪಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯ ಹೊಳೆನರಸೀಪುರ ವಿಧಾನಸಭಾ 
ಕ್ಷೇತ್ರದ ಚನ್ನ ಸರಾಯಪಟ್ಟಣ ತಾಲ್ಲೂಕು ದ೦ಡಿಗನಹಳ್ಳ ಹೋಬಳ ಕಾಟೇನಹಳ್ಳಿ 
ಏತ ನೀರಾವರಿ ಯೋಜನೆಯ 9ನೇ ಹಂತದ ಏತ ನೀರಾವರಿ ಯೋಜನೆಯ 
ಕುರಿತು ಮಾನ್ಯ ಜಲ್ಲಾ ಉಸ್ತುವಾರಿ ಸಚಿವರು ತದ್ವಿರುದ್ಧ ಪತ್ರಿಕಾ ಹೇಳಕೆ ನೀಡಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಸಾ.ರಾ ಮಹೇಶ್‌ ಅವರು - ಹೇಮಾವತಿ ಬಲಮೇಲ್ಲಂಡೆ ನಾಲೆಯಲ್ಲಿ 
ಕೆ.ಆರ್‌. ನಗರ ಮತ್ತು ಕೆ.ಆರ್‌. ಪೇಟೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ಲಿಯ ಉಪ 
ನಾಲೆಗಳ. ಸಮರ್ಪಕವಾಗಿ ನೀರನ್ನು ಹರಿಸುವ ಕುರಿತು ಹಾಗೂ ಸರ್ವೋಚ್ಚ 
ನ್ಯಾಯಾಲಯದ ಮಧ್ಯ೦ತರ ತೀ ತೆ ವಿರುದ್ಧವಾಗಿ ಹೊಸ ಏತ ನೀರಾವರಿ 
ಯೋಜನೆಗಳನ್ನು ಕೈಗೊಂಡು ಹಾಅ ಇರುವ ನಾಲೆಗಳ ಮೂಲಕ ರೈತರ 
ಅಚ್ಚುಕಟ್ಟುಗಳಗೆ ಹಾಗೂ ದನಕರುಗಳಗೆ ನೀರನ್ನು ಒದಗಿಸದೆ ಹೊಸ ಏತ ನೀರಾವರಿ 
ಯೋಜನೆಗಳನ್ನು ಕೈಗೊಳ್ಳುತ್ತೇವೆ೦ದು ಹೇಳ ಸರ್ಕಾರಕ್ತೆ ನೂರಾರು ಕೋಟಗಳ 
ನಷ್ಟವು೦ಟು ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಡಾ|. ಎ.ಅ. ಮಾಲಕರೆಡ್ಡಿ ಅವರು ಯಾದಗಿರಿ ಜಲ್ಲೆಯಾದ್ಯಂತ ಬರದ 
ಛಾಯೆಯಿಂದ ಬಳಲುತ್ತಿರುವ ಜನ ಜಾನುವಾರುಗಳಗೆ ಕುಡಿಯುವ ನೀರನ್ನು 
ಒದಗಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದಶಿ(1/) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(hutp://kla.kar.nic.in/asscmbly/lob/lob.htm) 


